ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ | : 119 850 
ಸದಸ್ಯರ ಹೆಸರು ಶ್ರೀ ಆರ್‌. ಧರ್ಮಸೇನ (ಸ್ಠಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 14-09-2021 


ಉತ್ತರಿಸುವ ಸಚಿವರು 


ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು 


ಸ ಪಶ್ನೆ ಉತ್ತರ 

ಅ) | ಪುರಸಜೆಗಳೆಗೆ ಸರ್ಕಾರದಿಂದ | 4 2 
ಅನುದಾನಗಳು ಸಮರ್ಪಕವಾಗಿ | ರಾಜ್ಯದ ಪುರಸಭೆಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳಾದ ಎಸ್‌.ಎಫ್‌.ಸಿ ಮುಕ್ತನಿಧಿ 
ಬಾರದಿರುವುದರಿಂದ ಅನುದಾನ, ಎಸ್‌.ಎಫ್‌.ಸಿ ಕುಡಿಯುವ ನೀರು ಅನುದಾನ ಹಾಗೂ ಎಸ್‌.ಎಫ್‌.ಸಿ 
ಪುರಸಭೆಯಿಂದ ಸಾರ್ವಜನಿಕರಿಗೆ | ವಿಶೇಷ ಅನುದಾನ, ಸ್ಪಚ್ಛ' ಭಾರತ ಯೋಜನೆ, 14ನೇ ಮತ್ತು 15ನೇ ಹಣಕಾಸು 
ಆಗಬೇಕಾದ ಕೆಲಸ | ಆಯೋಗದ ಅನುದಾನ ಹಾಗೂ ನಗರೋತ್ಥಾನ (ಮುನಿಸಿಪಾಲಿಟಿ)-3ನೇ ಹಂತದ 
ಕಾರ್ಯಗಳಾಗದೆ ಯೋಜನೆಯಡಿಯಲ್ಲಿ ಯೋಜನೆಯ ಮಾರ್ಗಸೂಚಿಯಂತೆ ಪುರಸಭೆಗಳ ವ್ಯಾಪ್ತಿಯಲ್ಲಿ 
ತೊಂದರೆಗಳಾಗುತ್ತಿರುವುದು ಸಾರ್ವಜನಿಕರಿಗೆ ಅನುಕೂಲವಾಗಲು ಮೂಲಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿಗಳನ್ನು 
ಸರ್ಕಾರದ ಗಮನಕ್ಕೆ ಕೈಗೊಳ್ಳಲು ಅನುದಾನ ಬಿಡುಗಡೆಗೊಳಿಸಲಾಗಿದೆ. ಪರಸಭೆಗಳಿಗೆ ಲಭ್ಯವಿರುವ 
ಬಂದಿದೆಯೇ; "ಅನುದಾನದಲ್ಲಿ ಅನುದಾನ ಲಭ್ಯತೆಗನುಗುಣವಾಗಿ ಹಂತ ಹಂತವಾಗಿ 

ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. 

ಆ) | ಪುರಸಭೆಗಳಲ್ಲಿ ಅನುದಾನದ ಪುರಸಭೆಗಳ “ವಾರ್ಡ್‌ ಅಭಿವೈದ್ಧಿಗಾಗಿ ಪ್ರತ್ಯೇಕವಾಗಿ ಅನುದಾನೆ 
ಕೊರತೆಯಿಂದ ವಾರ್ಡ್‌ಗಳಲ್ಲಿ | ಬಿಡುಗಡೆಗೊಳಿಸಲಾಗುವುದಿಲ್ಲ. ಪುರಸಭೆಗಳಿಗೆ ಲಭ್ಯವಿರುವ ಅನುಬಾನದಲ್ಲಿ ಅಥವಾ 
ಅಭಿವೃದ್ಧಿ | ಕಾರ್ಯಗಳು | ಸ್ವಂತ ಸಂಪನ್ಮೂಲಗಳಿಂದ ಪುರಸಭೆಯ ವಾರ್ಡ್‌ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು 
ಕುಂಠಿತವಾಗುತ್ತಿದ್ದು, ಹೆಚ್ಚಿನ | ಕೌನ್ಸಿಲ್‌ ಅನುಮೋದನೆ ಪಡೆದು ಅನುಷ್ಠಾನಿಸಲು ಅವಕಾಶವಿರುತ್ತದೆ. ರಾಜ್ಯದ 
ಅನುದಾನವನ್ನು ಬಿಡುಗಡೆ ಪುರಸಭೆಗಳ ಅಭಿವೃದ್ದಿಗೆ ಈಗಾಗಲೇ ಸರ್ಕಾರದ ವಿವಿಧ ಯೋಜನೆಗಳಿಂದ ಅನುದಾನ 
ಮಾಡಲು £ ಒದಗಿಸಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಯೋಜನೆಯ ವಿವರಗಳು 
ಕ್ರಮಕೈಗೊಳ್ಳಲಾಗುವುದೇ; ಕೆಳಕಂಡಂತಿದೆ. 


1. ಎಸ್‌.ಎಫ್‌.ಸಿ ಮುಕನಿಧಿ/ ಕುಡಿಯುವ ನೀರು/ ವಿಶೇಷ ಅನುದಾನ:- 
ಪುರಸಭೆಗಳಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು 2018-19 ರಿಂದ 


2020-21ನೇ ಅವಧಿಯವರೆಗೆ ಬಿಡುಗಡೆಯಾದ ಅನುದಾನದ ವಿವರವು ಈ 
ಕೆಳಕಂಡತಿದೆ. ; 
| (ರೂ.ಲಕ್ಷಗಳಲ್ಲಿ 
ಕ್ರ ಬಿಡುಗಡೆಯಾದ p 
rk ಯೋಜನೆ ವರ್ಷ bad 
CE 208-9 7217585 
1 ಹ ಭಿ 205-20 2747.25 
> 3-2 328540 
ಎಸ್‌ಎಫ್‌ 2018-9 289750 
2 | ಕುಡಿಯುವ ನೀರು 2079-20 206872 
ಅನುದಾನ 7020-7 7875 
ನರ್‌ 208-9 3589.76 
3 ನ 309-70 5389.44 
PR 70 PETS 


'ಹಂಚಿಕೆ: ಮಾಡಿ, ಅನುದಾನ: ರೂ894.15: ಕೋಟಿ: ಬಿಡುಗಡೆಗೊಳಿಸಲಾಗಿದೆ 


2 ಸಚ ಭಾರತ ಯೋಜಕೆ:- °° 


ಸ್ವಚ್ಛ ಭಾರತ್‌ ಮಿಷನ್‌(ನಗರ) ಯೋಜನೆಯ ಮಾರ್ಗಸೂಚಿಗಳನ್ವಯ ವೈಯಸ್ತಿಕ ; 


ಫೌಚಾಲಯಗಳ ನಿರ್ಮಾಣ, ಸಮುದಾಯ/ ಸಾರ್ವಜನಿಕ ಫಟಾ a 
ಐ.ಇ.ಸಿ ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆ ಘಟಕಗಳನ್ನು ಅಭಿವೃದ್ದಿ ಪಡಿಸಲು 
ಮರಸಭೆಗಳಿಗೆ ರೂ.191.15 ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 


3. 14ನೇ ಹಣಕಾಸು ಆಯೋಗದ ಅನುದಾನ:- 
ರಾಜ್ಯದ ಪುರಸಭೆಗಳಿಗೆ 144ನೇ ಹಣಕಾಸು ಆಯೋಗದ ಅನುದಾನದಡಿ 5 ವರ್ಷಗಳ 
ಅವಧಿಗೆ (2015-16 ರಿಂದ 2019-20) ಒಟ್ಟು ಅನುದಾನ ರೂ.893.96 ಕೋಟಿ! 


4. 15ನೇ ಹಣಕಾಸು ಆಯೋಗದ ಅನುದಾನ:- p 4 
ರಾಜ್ಯದ ಪುರಸಭೆಗಳಿಗೆ 2020-21ನೇ ಸಾಲಿನಲ್ಲಿ ಅನುದಾನ ರೂ.238.64 
ಕೋಟಿಗಳನ್ನು ಹಂಚಿಕೆ ಮಾಡಿ ಬಿಡುಗಡೆಗೊಳಿಸಲಾಗಿದೆ. 


2021-22ನೇ ಸಾಲಿಗೆ ರಾಜ್ಯ ಪುರಸಭೆಗಳಿಗೆ ರೂ.178.33 ಕೋಟಿ ಹಂಚಿಕೆ ಮಾಡಿ, 
ಮೊದಲನೆಯ ಕಂತಿನ ಅನುದಾನ ರೂ.35.66 ಕೋಟಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. 


5, ನಗರೋತ್ಥಾನ (ಮುನಿಸಿಪಾಲಿಟಿ)-3ನೇ ಹಂತದ ಯೋಜನೆ:- 


ರಾಜ್ಯದ 115 ಪುರಸಭೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲಿಸಲು ಸರ್ಕಾರವು 
2016-17ನೇ ಸಾಲಿನಲ್ಲಿ ನಗರೋತ್ಸಾನ (ಮುನಿಸಿಪಾಲಿಟಿ). -3ನೇ ಹಂತದ 
ಯೋಜನೆಯಡಿ ರೂ.629.87 ಕೋಟಿಗಳ ಅನುದಾನವನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ. | 


ಇ) | ಹುರಸೆಬೆಗಳ ಅಭಿವೈದ್ಧಿಗೆ | ಪುರಸಭೆಗಳು ಒಳೆಗೊಂಡಂತೆ ``ನಗರ' ಸ್ಥಳೀಯ ಸಂಸ್ಥೆಗಳಲ್ಲಿ" ನಗರ/ `ಪೆಟ್ಟಣಗಳ 
ಸರ್ಕಾರದಿಂದ ಯಾವ | ಅಭಿವೃದ್ಧಿಗೆ ಸರ್ಕಾರವು ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 
ಕಾರ್ಯಕ್ರಮಗಳನ್ನು 
ಹಾಕಿಕೊಳ್ಳಲಾಗಿದೆ? |. ಎಸ್‌.ಎಫ್‌.ಸಿ ಮುಕ್ತನಿಧಿ, ಎಸ್‌.ಎಫ್‌.ಸಿ ಕುಡಿಯುವ ನೀರು ಮತ್ತು ಎಸ್‌.ಎಫ್‌.ಸಿ 


W NY 


ಶೇಷ ಅನುದಾನ. 

14ನೇ / 15ನೇ ಹಣಕಾಸು ಆಯೋಗದ ಅನುದಾನ. 

. ಸ್ನಚ್ಛ ಭಾರತ ಯೋಜನೆಯಡಿ ವೈಯಕ್ತಿಕ ಶೌಚಾಲಯಗಳ ನಿರ್ಮಾಣ. | 
ರಾಯ ವಟನಿತೆ ನು ನಿರ್ಮಾಣ. ಐ.ಇ.ಸಿ ಮತ್ತು ಘನತ್ಯಾಜ್ಯ 
ವಸ್ತು ನಿರ್ವಹಣೆಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿರುತ್ತದೆ. 


4. ನಗರೋತ್ಸ್‌ನ (ಮುನಿಸಿಪಾಲಿಟಿ)- ನೇ” ಪಂತರ ಯೋಜನೆ 


ಕಡತ ಸಂಖ್ಯ ನಅಇ 352 ಎಸ್‌ಎಫ್‌ಸಿ 2021 


ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು 


